ಕಹಿ 


ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ $:1009(33) | 
ಸದಸ್ಯರೆ ಹೆಸರು j: | ಶ್ರೀ ಕೆ.ಎ. ತಿಪ್ಪೇಸ್ವಾಮಿ | 
'g | | ನಾಮನಿರ್ದೇಶನ ಹೊಂದಿದವರು | 
[ಉತ್ತರಿಸುವ ದಿನಾಂಕ : 10.03.2021 


ಒಳನಾಡು | 


ಉತ್ತರಿಸುವ ಸಚಿವರು |: | ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು 
| | | ಜಲಸಾರಿಗೆ ಇಲಾಖೆ ಸಚಿವರು. CR 

FN 

ಸಂ ಪ್ರಶ್ನೆ ಉತ್ತರ 

ಖ್ಯ 4 

ಅ) | ಬೇಲಿಕೇರಿ ಬಂದರಿನಲ್ಲಿ ಪ್ರಸ್ತುತದಲ್ಲಿ | ಪ್ರಸ್ತುತ ಬೇಲೆಕೇರಿ ಬಂದರಿನಲ್ಲಿ ಯಾವುದೇ ನೌಕಾ 
ನಡೆಯುತ್ತಿರುವ ಬಂದರಿಗೆ ಸಂಬಂಧಿಸಿದ | ಚಟುವಟಿಕೆಗಳು ನಡೆಯುತ್ತಿಲ್ಲ. 
ಚಟುವಟಿಕೆಗಳು ಯಾಪುವು: 

ಆ) | ಬೇಲೆಕೇರಿ ಬಂದರಿನಲ್ಲಿ ಲಭ್ಯವಿರುವ ಖಾಲಿ | ಸರ್ಕಾರದ ವಿವಿಧ ಆದೇಶಗಳಲ್ಲಿ ಬೇಲೆಕೇರಿ ಬಂದರಿನಿಂದ 
ಜಮೀನು ಯಾವ ಯಾವ ಖಾಸಗಿ। ಕಬ್ಬಿಣದ ಅದಿರು ದಾಸ್ತಾನು ಮತ್ತು ರಪ್ತು ಚಟುವಟಿಕೆಗಳ 
ಕಂಪನಿಗಳಿಗೆ - ಯಾವ ಯಾವ ಉದ್ದೇಶಕ್ಕೆ | ಉದ್ದೇಶಕ್ಕಾಗಿ ಈ ಕೆಳಗಿನ ಬಂದರು ಬಳಕೆದಾರರಿಗೆ ಬಂದರು 
ಮಂಜೂರು ಮಾಡಲಾಗಿದೆ; (ಸಂಪೂರ್ಣ | ಜಾಗವನ್ನು ದೀರ್ಪಾವಧಿ ಗುತ್ತಿಗೆ ಆಧಾರದಲ್ಲಿ ಮಂಜೂರು 
ವಿವರ ನೀಡುವುದು) ಮಾಡಲಾಗಿತ್ತು. 

1 ಅದಾನಿ ಎಂಟರ್‌ ಪ್ರೈಸಸ್‌ ಲಿ. ಇವರಿಗೆ 1,09,611 ಚ.ಮೀ. 

2. ಶ್ರೀ ಮಲ್ಲಿಕಾರ್ಜುನ್‌ ಪ್ರೈ.ಲಿ ಇವರಿಗೆ 81220 ಚ.ಮೀ. 

3. ಸಾಲಗಾಂವಕರ್‌ ಮೈನಿಂಗ್‌ ಇಂಡಸ್ಸಿಸ್‌ ಪ್ರೈ.ಲಿ ಇವರಿಗೆ 
32000 ಚ.ಮಿ. 

4. ರಾಜ್‌ಮಹಲ್‌ ಸಿಲ್ಕ್‌ ಇವರಿಗೆ 3,000 ಚ.ಮೀ. ' 
ವಿವರವನ್ನು ಅನುಬಂಧ-1 ರಲ್ಲಿ ನೀಡಿದೆ 

ಇ) |ಪುಸ್ತುತ ಬೇಲೆಕೇರಿ ಬಂದರಿನಲ್ಲಿ ವಿವಿಧ| ಎರಣ್ಯ ಇಲಾಖೆಯವರು ವಶಪಡಿಸಿಕೊಂಡಿರುವ 
ಖಾಸಗಿ ಕಂಪನಿಗಳು ಶೇಬರಿಸಿದ್ದ ಕಬ್ಬಿಣದ | ಯಬ್ನಣದ ಅದಿರಿನ ವಿಲೇವಾರಿಗಾಗಿ ಶ್ರೀ ಅಶೋಕ ಎನ್‌. 
ಅದಿಪಸ ರಾಶಿಗಳನ್ನು ಅರಣ್ಯ | ನಾಯ್ಯ, ನಿವೃತ್ತ ಸಾರ್ವಜನಿಕ ಅಬಿಯೋಜಕರು, 


ಇಲಾಖೆಯವರು ವಶಪಡಿಸಿಕೊಂಡಿದ್ದು, ಈ 
ರಾಶಿಗಳನ್ನು ಕೋರ್ಟ್‌ ಆದೇಶದ ಅನ್ವಯ 
ವಿಲೇವಾರಿ ಮಾಡಲಾಗಿದೆಯೇ; (ಸಂಪೂರ್ಣ 
ವಿವರ ನೀಡುವುದು) 


ಮಂಗಳೂರು ಇವರನ್ನು ಜಿ.ಎಂ. ಎಫ್‌.ಸಿ. ನ್ಯಾಯಾಲಯ, 
ಅಂಕೋಲಾ ಇಲ್ಲಿ ಪ್ರಕರಣ ದಾಖಲಿಸಲು ಹಾಗೂ ಸರ್ಕಾರದ 


ಪರವಾಗಿ ವಾದ ಮಂಡಿಸಲು ವಿಶೇಷ ಸರ್ಕಾರಿ 
ಅಭಿಯೋಜಕರನ್ನಾಗಿ ನೇಮಿಸಲಾಗಿದೆ. 
ದಿನಾಂಕ:13.01.2020 ರಂದು ಮಾನ್ಯ ಜಿ.ಎಂ.ಎಫ್‌.ಸಿ. 


ನ್ಯಾಯಾಲಯ, ಅಂಕೋಲಾದಲ್ಲಿ ವಶಪಡಿಸಿಕೊಂಡಿರುವ 
ಕಬ್ಬಿಣದ ಅದಿರನ್ನು ವಿಲೇವಾರಿ ಮಾಡಲು ಅನುಮತಿ ಕೋರಿ 
ಮಧ್ಯಂತರ ಅರ್ಜಿಯನ್ನು ದಾಖಲಿಸಲಾಗಿದ್ದು ಮಾನ್ಯ 
ನ್ಯಾಯಾಲಯವು ದಿನಾ೦ಕ:05.10.2020 ರಂದು ಅರ್ಜಿಯನ್ನು 
ತಿರಸ್ಕರಿಸಿರುತ್ತದೆ. 


2 


ಕ್ರ. 
ಸಂ ಪ್ರಶ್ನೆ ಉತ್ತರ 
ಖ್ಯ ‘ 
ಸದರಿ ಆದೇಶದ ವಿರುದ್ದ ಮಾನ್ಯ ಸತ್ರ ನ್ಯಾಯಾಲಯ, 
ಕಾರವಾರ ಇಲ್ಲಿ ದಿನಾ೦ಕ:05.02.2021 ರಂದು 
ಮೇಲ್ಮನವಿಯನ್ನು ಸಲ್ಲಿಸಿದ್ದು, ಮುಂದಿನ ವಿಚಾರಣೆಯನ್ನು 
ದಿನಾಂಕ: 09.0.2021 ರಂದು ನಿಗದಿಪಡಿಸಲಾಗಿದೆ. ಪುಸ್ತುತ 
ಪ್ರಕರಣವು ಮಾನ್ಯ ಸತ್ರ ನ್ಯಾಯಾಲಯ, ಕಾರವಾರ ಇಲ್ಲಿ 
ಬಾಕಿಯಿರುತ್ತದೆ. 4 
ಈ) |ಈ ರೀತಿ ಗುತ್ತಿಗೆ ನಿಬಂಧನೆ ಉಲ್ಲಂಘಿಸಿದ ಗುತ್ತಿಗೆ ನಿಬಂಧನೆಗಳನ್ನು ಉಲ್ಲಂಘಿಸಿದ ಕಂಪನಿಗಳ 


ಕಂಪನಿಗಳ ಗುತ್ತಿಗೆ ಕರಾರನ್ನು 
ರದ್ದುಪಡಿಸಲಾಗಿದೆಯೇ?  (ಹಾಗಿದಲ್ಲಿ, 


ಸಂಪೂರ್ಣ ವಿವರ ನೀಡುವುದು) 


ಗುತ್ತಿಗೆಯನ್ನು ರದ್ದುಪಡಿಸಲಾಗಿದೆ. 


ವಿವರವನ್ನು ಅನುಬಂಧ-2ರಲ್ಲಿ ನೀಡಿದೆ. 


ಕಡತ ಸಲಖ್ಯೆ: 10D 76 PSP 2021 (E-452353) 


IDD 76 PSP 2021 {Council No: 1009} 


ಕೆ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು 


ಅಮುಬಂಧಭ-1 
ಬೇಲೇಕೇರಿ ಬಂದರಿನ ಭೂಮಿಯನ್ನು ಮಂಜೂರು ಮಾಡಿರುವ ಬಗೆ ವಿವರ 


ಬೇಲೇಕೇರಿ ಬಂದರಿನಲ್ಲಿ ಬಂದರು ಜಾಗವನ್ನು ಬಂದರು ಬಳಕೆದಾರರಿಗೆ ತಮ್ಮ ಸ್ಥಂತ ಬಂಡವಾಳ 
ಹೂಡಿಕೆಯಿಂದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಂಡು ಕಬ್ಬಿಣದ ಅದಿರಿನ ಶೇಖರಣೆ, 
ವಿರ್ವಹಣೆ ಮತ್ತು ರಫ್ತು ಮಾಡುವ ಉದ್ದೇಶಕ್ಕಾಗಿ ಷರತ್ತುಗಳನ್ನು ವಿಧಿಸಿ ಸರ್ಕಾರದ ವಿವಿಧ 
ಆದೇಶಗಳಲ್ಲಿ, 1. ಮೆ| ಅದಾನಿ ಎಂಟರ್‌ಪ್ರೈಸಸ್‌ ಲಿಮಿಟೆಡ್‌ ಇವರಿಗೆ ಒಟ್ಟು 1,09,611 ಚ.ಮೀ. 2. 
ಮೆ] ಶ್ರೀ ಮಲ್ಲಿಕಾರ್ಜುನ ಶಿಪ್ಪಿಂಗ್‌ ಪ್ರೈವೇಟ್‌ "ಲಿಮಿಟೆಡ್‌, ಇವರಿಗೆ ಒಟ್ಟು: 81220 ಚ.ಮೀ. 
3. ಮೆ॥ ಸಾಳಗಾಂವಕರ್‌ ಮೈನಿಂಗ್‌ ಇಂಡಸಸ್‌ ಪ್ರೈವೇಟ್‌ ಲಿಮಿಟೆಡ್‌. ಇವರಿಗೆ ಒಟ್ಟು: 32,000 
ಚ.ಮೀ. 4. ಮೆ ರಾಜಮಹಲ್‌ ಸಿಲ್ಕ್‌ ಬೆಂಗಳೂರು, ಇವರಿಗೆ ಒಟ್ಟು: 3000 ಚ.ಮೀ. ಬಂದರು 
ಭೂಮಿಯನ್ನು ದೀರ್ಫಾವಧಿ ಗುತ್ತಿಗೆ ಆಧಾರದಲ್ಲಿ, ಮಂಜೂರು ಮಾಡಲಾಗಿದ್ದು, ಅದರ ವಿವರ 


ಕೆಳಗಿನಂತಿದೆ. 
ಮಂಜೂರಾದ 
LN [ ಸರ್ಕಾರದ ಅದೇಶದ ಸಂಖ್ಯೆ | ಅವಧಿ 
(ಚ.ಮೀ. ಗಳಲ್ಲಿ) 
1. ಮೆ ಅದಾವಿ 62140 | ಲೋಣ-230/ಪಿಎಸ್‌ಪಿ: 2004 30 ವರ್ಷ 
' ಎಂಟರ್‌ಪ್ರೈಸಸ್‌ ದಿನಾ೦ಕ : 18.01.2006. 
ಲಿಮಿಟೆಡ್‌. 1971 | ಲೋಇ-239/ಪಿಎಸ್‌ಪಿ: 2005 30 ವರ್ಷ 
ದಿನಾ೦ಕ : 31.03.2006. 
17,000 | ಲೋಇ-134/ಪಿಎಸ್‌ಪಿ: 2005 5 ವರ್ಷ 
ದಿನಾಂಕ: 31.03.2006. 
28,500 ಲೋಣಇ-223/ಪಿಎಸ್‌ಪಿ: 1ವರ್ಷ 
2006(). ದಿನಾಂಕ: 
31.07.2009. 
ಒಟ್ಟು 1,09,611 
2. ಮೆ ಶ್ರೀ 12420 | ಲೋಇ- 117/ಪಿಎಸ್‌ಪಿ:2005. 30 ವರ್ಷ 
ಮಲ್ಲಿಕಾರ್ಜುನ 35,000 ದಿನಾ೦ಕೆ : 18.01.2006. 
ತ 11.000 | ಲೋಇ-163/ಪಿಎಸ್‌ಪಿ: 2009. 30ವರ್ಷ 
' ದಿನಾಂಕ: 04.02.2010. 
22,300 ಲೋಇ- 223/ಪಿಎಸ್‌ಪಿ: 1ವರ್ಷ 
2006(1) ದಿನಾ೦ಕ : 31.07.2009. 
500 | ಲೋಜಇ-101/ ಪಿಎಸ್‌ಪಿ:6: 30 ವರ್ಷ 


2006 ದಿನಾ೦ಕ: 06.11.2006. 


ಒಟ್ಟು 81,220 


ಮೆ॥ ಸಾಳಗಾಂವಕರ್‌ 10,000 | ಲೋಇ-42/ಪಿಎಸ್‌ಪಿ: 2003. 30 ವರ್ಷ 
ಮೈನಿಂಗ್‌ ದಿನಾ೦ಕ : 18.01.2006. 
ಇಂಡಸ್ಟ್ರೀಸ್‌ ಪ್ರೈವೇಟ್‌ 22000] ಲೋಇ-223/ಪಿಎಸ್‌ಪಿ: 1ವರ್ಷ 
ಲಿಮಿಟೆಡ್‌. 2006(॥) ದಿನಾಂಕ: 
31.07.2009. 
ಒಟ್ಟು 32000 
ಮೆ ರಾಜ್‌ಮಹಲ್‌ 3,000 |! ಲೋಇ:- 220/ಹಪಿಎಸ್‌ಪಿ: 2004 10 ವರ್ಷ 
ಸಿಲ್ಕ್‌ ಬೆಂಗಳೂರು ದಿನಾ೦ಕ : 03.03.2007. 
ಒಟ್ಟಿ 3,000 


ಅನುಬಂಧ-2 


ಬೇಲೇಕೇರಿ ಬಂದರಿನಲ್ಲಿ ಮಂಜೂರು ಮಾಡಿದ ಬಂದರು ಜಾಗದ ಗುತ್ತಿಗೆಯನ್ನು 


ರದ್ದುಪಡಿಸಿದ ಸರ್ಕಾರದ ಆದೇಶಗಳ ವಿರುದ್ದ ಬಂದರು ಬಳಕೆದಾರರು ನ್ಯಾಯಾಲಯದಲ್ಲಿ 


ದಾಖಲಿಸಿದ ಪ್ರಕರಣಗಳ ವಿವರ 


poe 


ಮೆ।| ಅದಾನಿ ಎಂಟರ್‌ ಪ್ರೈಸಸ್‌ ಲಿಮಿಟೆಡ್‌. 


ಮೆ॥ ಅದಾನಿ ಎಂಟರ್‌ ಪ್ರೈಸಸ್‌ ಲಿಮಿಟೆಡ್‌,ಕಂಪನಿಯವರಿಗೆ' ಸರ್ಕಾರವು ಕಾರಣ 
ಕೇಳುವ ನೋಟಿಸನ್ನು ಜಾರಿ ಮಾಡಿ ಅವರಿಂದ ಲಿಖಿತ ವಿವರಣೆಯನ್ನು ಪಡೆದು ಸರ್ಕಾರದ 
ಆದೇಶ ಸಂ:ಲೋಇ/279/ಪಿಎಸ್‌ಪಿ/2010'ದಿನಾ೦ಕ:30.08.2014 ರಲ್ಲಿ ಆದೇಶದಲ್ಲಿ ಬಂದರು 
ಜಾಗದ ಗುತ್ತಿಗೆಯನ್ನು ರದ್ದುಪಡಿಸಿರುವುದನ್ನು ಮತ್ತೊಮ್ಮೆ ಸಿರಿಕರಿಸಿದೆ. 


ಸದರಿ ಸರ್ಕಾರದ ಆದೇಶವನ್ನು ರದ್ದು ಪಡಿಸುವಂತೆ ಪುನಃ ಸದರಿ ಕಂಪನಿಯವರು W?.No: 
109220-223/2014 ನ್ನು ಮಾಸ್ಯ ಉಚ್ಚಿ ನ್ಯಾಯಾಲಯ, ಧಾರವಾಡ ಇಲ್ಲಿ ದಾಖಲಿಸಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಮಾನ್ಯ ಉಚ್ಚ್‌ ನ್ಯಾಯಾಲಯ, ಧಾರವಾಡವು ಉದ್ದೇಶಿತ ಸರ್ಕಾರದ 
ಆದೇಶಕೆ ತಾತ್ಕಾಲಿಕ ತಡೆ ಆಜ್ಞೆಯನ್ನು ಹೊರಡಿಸಿ ಮಧ್ಯಂತರ ಆದೇಶವನ್ನು ನೀಡಿದೆ. 


ಈ ಪ್ರಕರಣದ ಬಗ್ಗೆ ಸರ್ಕಾರದಿಂದ ಸರ್ಕಾರಿ ನ್ಯಾಯಾವಾದಿಯನ್ನು ನಿಯೋಜಿಸಿದ್ದು, 
ಬಂದರು ಇಲಾಖೆಯ ಪರವಾಗಿ ಆಕ್ಷೇಪಣಾ ಹೇಳಿಕೆ ದಾಖಲಿಸಿ, ಪ್ರಕರಣದ ಇಥ್ಯರ್ತಕ್ಕೆ 
ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತಬೆ. ಪ್ರಸಕ್ತ ಸದರಿ ಪ್ರಕರಣವು ಮಾನ್ಯ 
ಉಚ್ಚಿ ನ್ಯಾಯಾಲಯ, ಧಾರವಾಡ ಪೀಠ ಇಲ್ಲಿ ವಿಚಾರಣೆಯ ಹಂತದಲ್ಲಿದೆ. 


ಮೆ।। ಶ್ರೀ ಮಲ್ಲಿಕಾರ್ಜುನ ಶಿಪ್ಪಿಂಗ್‌ ಪೈೈಲಿ. 


ಕ್ಕೆ 


ದಿನಾ೦ಕ:24.09.2018, 15.10.2018 ಮತ್ತು 28.11.2018 ರಂದು ಸರ್ಕಾರದ ಅಪರ 
ಮುಖ್ಯಕಾರ್ಯದರ್ಶಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ಇವರ ಸಮಕ್ಷಮ ನಡೆದ ವಿಚಾರಣೆಯ ಆದೇಶದಲ್ಲಿ ಮೆ|| ಶ್ರೀ ಮಲ್ಲಿಕಾರ್ಜುನ ಶಿಪ್ಪಿಂಗ್‌ ಪ್ರೈ 
ಲಿ. ಇವರಿಗೆ ಬೇಲೇಕೇರಿ ಬಂದರಿನಲ್ಲಿ ಕಬ್ಬಿಣ ಅದಿರು ರಪುು ಉದ್ದೇಶಕ್ಕೆ ಮಂಜೂರು 
ಮಾಡಿರುವ ಒಟ್ಟೂ 81220 ಚ.ಮೀ ಬಂದರು ಭೂಮಿಯ ಗುತ್ತಿಗೆಯನ್ನು ರದ್ದು 
ಪಡಿಸಿರುತ್ತಾರೆ. ಪ್ರಸ್ತುತ ಸದರಿ ಬಂದರು ಜಾಗವು ಬಂದರು ಇಲಾಖೆಯ ವಶದಲ್ಲಿರುತ್ತದೆ. 


ದಿನಾಂಕ:28ಿ.11.2018 ರ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಲೋಕೋಪಯೋಗಿ 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಇವರ ವಿಚಾರಣೆಯ ಆದೇಶದಲ್ಲಿ 
ನಿರ್ದಿಷ್ಟಪಡಿಸಿದ ಎಲ್ಲಾ ಶರತ್ತುಗಳನ್ನು ಪೂರೈಸುವ ಶರತ್ತಿಗೊಳ್ಳಪಟ್ಟು ಬಂದರು 
ಭೂಮಿಯನ್ನು ಗುತ್ತಿಗೆ ಪಡೆಯಲು ಹೊಸದಾಗಿ ಅರ್ಜಿ ಸಲ್ಲಿಸುವ ಸ್ವತಂತ್ರವನ್ನು 
ಅರ್ಜಿದಾರರು ಹೊಂದಿರುತ್ತಾರೆ ಎ೦ದು ತಿಳಿಸಿಲಾಗಿದೆ. 


ಮೆ|| ರಾಜ್‌ ಮಹಲ್‌ ಸಿಲ್ಕ್‌, ಬೆಂಗಳೂರು - 


1. ಮೆ ರಾಜ್‌ ಮಹಲ್‌ ಸಿಲ್ಕ್‌, ಬೆಂಗಳೂರು ಇವರಿಗೆ ಬೇಲೇಕೇರಿ ಬಂದರಿನಲ್ಲಿ ಮೂಲಭೂತ 
ಸೌಕರ್ಯ ಕಲ್ಪಿಸಲು ಮಂಜೂರು ಮಾಡಿದ 3000 ಚ.ಮೀ ಬಂದರು ಜಾಗದ ಗುತ್ತಿಗೆಯನ್ನು 
ಸರ್ಕಾರದ ಆದೇಶ ಸಂಖ್ಯೇಲೋಇ-168/ಪಿಐಎಸ್‌/2010ದಿನಾಂಕ: 08.07.2010 ರಲ್ಲಿ ರದ್ದು 
ಪಡಿಸಿ ಆದೇಶಿಸಲಾಗಿದೆ. ಆದರೆ ಸದರಿ ಸಂಸ್ಥೆಯು ಸರ್ಕಾರದ ಆದೇಶದ ವಿರುದ್ಧ ಮಾನ್ಯ 
ಉಚ್ಚೆ ನ್ಯಾಯಾಲಯ ಬೆಂಗಳೂರಿನಲ್ಲಿ .?.Nಂ: 35322/2010.ರಲ್ಲಿ; ದಾವೆ ಹೂಡಿದ್ದು, ಸದರಿ 
ದಾವೆಯ ಬಗ್ಗೆ ನ್ಯಾಯಾಲಯವು ವಿಚಾರಣೆ ನಡೆಸಿ, ಅರ್ಜಿದಾರರ ಮನವಿಯನ್ನು 
ತಿರಸ್ಕರಿಸಿದೆ. ಅದರಂತೆ ಸರ್ಕಾರದ ಆದೇಶ ಸಂಖ್ಯ: ಲೋಇ 192 ಪಿಐಸ್‌ಪಿ 2012, ದಿನಾಂಕ: 
30.08.2014 ರಲ್ಲಿ ಸದರಿ ಸಂಸ್ಥೆಯವರಿಗೆ ಮಂಜೂರು ಮಾಡಲಾದ 3000 ಚ.ಮೀ ಬಂದರು 
ಜಾಗವನ್ನು ರದ್ದುಪಡಿಸಿ ಆದೇಶಿಸಲಾಗಿದೆ. 


2. ಮೆ|| ರಾಜ್‌ ಮಹಲ್‌ ಸಿಲ್ಫ್‌, ಬೆಂಗಳೂರು ಇವರು. ಸರ್ಕಾರದ ಸದರಿ ಆದೇಶವನ್ನು ರದ್ದು 
ಪಡಿಸುವಂತೆ ಸೋರಿ ಮಾನ್ಯ ಉಚ್ಛ ನ್ಯಾಯಾಲಯ ಧಾರವಾಡದಲ್ಲಿ ರಿಟ್‌ ಪಿಟಿಷನ್‌ 
ನಂ.109967/2016 ನ್ನು ದಾಖಲಿಸಿರುತ್ತಾರೆ. ಈ ಬಗ್ಗೆ ಕಂಡಿಕೆವಾರು ಷರಾವನ್ನು ಇಲಾಖೆಯ 
ಪರವಾಗಿ ಸರ್ಕಾರಿ ನ್ಯಾಯಾವಾದಿಗಳಿಗೆ ಸಲ್ಲಿಸಲಾಗಿರುತ್ತದೆ. ಪುಕರಣವು ವಿಚಾರಣೆ 
“ಹಂತದಲ್ಲಿದೆ. 


3. ಪುಸಕ್ತ ಸದರಿ 3000 ಚ.ಮೀ ಬಂದರು ಜಾಗವು ಬಂದರು ಇಲಾಖೆಯ ವಶದಲ್ಲಿದೆ. 


ಮೆ|| ಸಾಲಗಾಂವಕರ ಮೈನಿಂಗ್‌ ಇಂಡಸ್ಟ್ರೀಸ್‌, ಹೊಸಪೇಟೆ 


1. ಸರ್ಕಾರದ ಆದೇಶ ಸಂಖ್ಯೆ: ಲೋಇ 192 ಪಿಎಸ್‌ಪಿ 2012 ದಿನಾಂಕ: 30.08.2014 ರಲ್ಲಿ ಮೆ 
ಸಾಲಗಾಂವಕರ ಮೈನಿಂಗ್‌ ಇಂಡಸ್ಟೀಸ್‌, ಹೊಸಪೇಟೆ ಇವರಿಗೆ ಮಂಜೂರು 
ಮಾಡಲಾದ' 3000 ಚ.ಮೀ ಬಂದರು ಜಾಗವನ್ನು" ಅಂತಿಮವಾಗಿ ರದ್ದುಪಡಿಸಿ 
ಆದೇಶಿಸಲಾಗಿರುತ್ತದೆ. 


2. ಪ್ರಸಕ್ತ ಸದರಿ 32000 ಚ.ಮೀ ಬಂದರು ಜಾಗವು ಬಂದರು ಇಲಾಖೆಯ ವಶದಲ್ಲಿದೆ. 


